ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 23ನೇ ಮಾರ್ಜ್‌, 2020 


ಕಾಡಾನೆ ಕಾರಿಡಾರ್ದಲ್ಲಿ ಆಗುವ ಅವಘಡಗಳ ಕುರಿತು 
ಡಾ|| ಜಯಮಾಲ ರಾಮಚಂದ್ರ (ನಾಮನಿರ್ದೇಶನ ಹೊಂದಿದವರು) :- 
1486 (1756) ಮಾನ್ಯ ಅರಣ್ಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಕಳೆದ 03 ವರ್ಷಗಳಿಂದ ರಾಜ್ಯದಲ್ಲಿ ಎಷ್ಟು ಜನ ಕಾಡಾನೆ ಹಾವಳಿಯಿಂದ ಮೃತಪಟ್ಟಿದ್ದಾರೆ ; 
(ಜಿಲ್ಲಾವಾರು ವಿವರ ನೀಡುವುದು) 


(ಆ) ಕಾಡಾನೆ ಬರುವ ಕಾರಿಡಾರಿನಲ್ಲಿ ಕಬ್ಬು/ತರಕಾರಿ, ಬಾಳೆಗಿಡ ಹಾಕುವ ರೈತರಿಗೆ ಜಾಗೃತಿ ಮೂಡಿಸುವ 
ಹಾಗೂ ಪರ್ಯಾಯ ಸ್ಥಳಗಳ ಬಗ್ಗೆ ಸರ್ಕಾರ ಕ್ರಮ ತೆಗೆದುಕೊಂಡಿದೆಯೇ ; (ವಿವರ ನೀಡುವುದು) 


(ಇ) ಮೃತರ ಕುಟುಂಬಕ್ಕೆ ಸರ್ಕಾರದಿಂದ ಎಷ್ಟು ಹಣ ಪರಿಹಾರ ನೀಡಲಾಗಿದೆ; ಬಾಕಿ ಇರುವವರಿಗೆ 
ಯಾವಾಗ ಪರಿಹಾರ ನೀಡಲಾಗುವುದು; ಪರಿಹಾರ ನೀಡಲು ವಿಳಂಬವಾಗಲು ಕಾರಣವೇನು ; (ವಿವರ 
ನೀಡುವುದು) 


(ಈ) ಕಾಡಾನೆ ಹಾವಳಿ ತಡೆಯಲು ಸರ್ಕಾರ ತೆಗೆದುಕೊಂಡ ಕ್ರಮವೇನು; ಇದಕ್ಕಾಗಿ, ಮೀಸಲಿಟ್ಟ 
ಅನುದಾನವೆಷ್ಟು ? (ಜಿಲ್ಲಾವಾರು ವಿವರ ನೀಡುವುದು) 


